ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಗುರುವಾರ, ದಿನಾಂಕ : 24 ನೇ ಸೆಪ್ಟೆಂಬರ್‌, 2020 


ಬೆಂಗಳೂರು-ಬನ್ನೇರುಘಟ್ಟ ರಸ್ತೆಯನ್ನು ಮೇಲ್ಲರ್ಜೆಗೇರಿಸುವ ಕುರಿತು 
ಶ್ರೀ ಯು. ಬಿ. ವೆಂಕಟೇಶ್‌(ನಾಮನಿರ್ದೇಶನ ಹೊಂದಿದವರು) - 
53 (15) ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಬನ್ನೇರುಘಟ್ಟ ರಸ್ತೆಯನ್ನು 06 ಪಥ ರಸ್ತೆಯನ್ನಾಗಿ 
ಮೇಲ್ಲರ್ಜೆಗೆರಿಸಲು ಸರ್ಕಾರ ಉದ್ದೇಶಿಸಿದೆಯೇ; 


(ಆ) ಉದ್ದೇಶಿಸಿದ್ದಲ್ಲಿ, ಕಾಮಗಾರಿಯ ಒಟ್ಟು ವಿಸ್ತೀರ್ಣ ಹಾಗೂ ಅಂದಾಜು ಮೊತ್ತವೆಷ್ಟು; (ವಿವರಗಳನ್ನು ಒದಗಿಸುವುದು) 


(ಇ) ಗುತ್ತಿಗೆ ಕಾಮಗಾರಿ ಪಡೆದಿರುವ ಸಂಸ್ಥೆ ಯಾವುದು; ಪ್ರಸ್ತುತ ಕಾಮಗಾರಿ ಯಾವ ಹಂತದಲ್ಲಿದೆ; ನಿಗದಿಪಡಿಸಿರುವ ಕಾಲಮಿತಿ 
ಏನು? 


